ಕರ್ನಾಟಕ ವಿಧಾನ ಪರಿಷತ್ತು 


ಮ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 741 | 
ಸದಸ್ಯರ ಹೆಸರು ಶ್ರೀ ಪ್ರದೀಪ್‌ ಶೆಟ್ಟರ್‌ (ಸ್ಹಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 17.09.2021 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 

ಕ್ರ. ಪ್ರಶ್ನೆ sk ಉತರ 

ಸೆಂ | 

ಅ, |ಧಾರವಾಡ, ಗದಗ ಮತ್ತು ಹಾವೇರಿ ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಕೃಷಿ 
ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯಲ್ಲಿ | ಇಲಾಖೆಯಲ್ಲಿ ರೈತರಿಗೆ ದೊರಕುವಂತಹ ಯೋಜನೆಗಳ | 
ರೈತರಿಗೆ ದೊರಕುವಂತಹ' ಯೋಜನೆಗಳು | ವಿವರವನ್ನು ಅನುಬಂಧ-1ರಲ್ಲಿ ಹಾಗೂ 2020-21 Le 
ಯಾವುವು; (ಮಾಹಿತಿಯನ್ನು | ಸಾಲಿನಲ್ಲಿ ಕೃಷಿ ಇಲಾಖೆಯ ಯೋಜನೆಗಳಿಗೆ ರೈತರ 
ಒದಗಿಸುವುದು) ಹಾಗೂ (ಸದರಿ|ಸಲ್ಲಿಸಿರುವ ಅರ್ಜಿಗಳ ಮಾಹಿತಿಯನ್ನು ಅನುಬಂಧ-2ರಲ್ಲಿ 
ಜಿಲ್ಲೆಗಳಿಗೆ ' 2020-21ರಲ್ಲಿ ಕೃಷಿ| ಒದಗಿಸಿದೆ 
ಇಲಾಖೆಯ ಯೋಜನೆಗಳಿಗೆ ರೈತರು 
ಸಲ್ಲಿಸಿರುವ ಅರ್ಜಿಗಳ ಮಾಹಿತಿಯನ್ನು 
ನೀಡುವುದು) 

ಆ. |ಈ ರೀತಿ ಸಲ್ಲಿಕೆಯಾಗಿರುವ ಅರ್ಜಿಗಳ ರೈತರಿಂದ ಸ್ವೀಕೃತವಾದ. ಅರ್ಜಿಗಳನ್ನು ಪರಿಶೀಲಿಸಿ 
ವಿಲೇವಾರಿಗೆ ಇಲಾಖೆಯಿಂದ ಯಾವ | ಕೆ-ಕಿಸಾನ್‌ ತಂತ್ರಾಂಶದಲ್ಲಿ - ಅಳವಡಿಸಲಾಗುತ್ತದೆ ನಂತರ 
ರೀತಿಯಾದ ಕ್ರಮ ಮ ಕೈಗೊಳ್ಳಲಾಗಿದೆ; ಜೇಷ್ಠತೆ ಆಧಾರದ ಮೇಲೆ ಜಿಲ್ಲೆಗೆ/ತಾಲ್ಲೂಕಿಗೆ ನೀಡಿರುವ 

ವಾರ್ಷಿಕ ಕಾರ್ಯಕ್ರಮದ ಅನ್ವಯ ಅರ್ಜಿದಾರರಿಗೆ 
ಸಪಲತ್ತುಗಳನ್ನು ನೀಡಲಾಗುತ್ತದೆ 

ಇ | ಈ ರೀತಿಯ ಅರ್ಜಿಗಳ ವಿಲೇಬಾರಿಯನ್ನು ವಾರ್ಷಿಕ ಕಾರ್ಯಕ್ರಮದ ಅಷ್ಟಯ ಜೇಷ್ಠತೆ ಹಾಗೂ 
ವಿಳಂಬ ಮಾಡಿ ಯೋಜನೆ ವಿಫಲತೆಗೆ | ಆಸುದಾನ ಲಭ್ಯತೆಗೆ ಅನುಗುಣವಾಗಿ ಅರ್ಜಿಗಳನ್ನು ವಿಲೇಘಾರಿ 
ಕಾರಣವಾಗಿರುವ ಅಧಿಕಾರಿಗಳ ವಿರುದ್ದ | ಮಾಡಲಾಗಿದ 
ಯಾವ ರೀತಿಯ ಕ್ರಮವನ್ನು | 
ಕೈಗೊಳ್ಳಲಾಗಿದೆ? 

] WN SN ER 


್‌ಾ 
[A 


ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಧೂಧಕುವೂ ತಥ 


. ರೈತರ ಪ್ರೋತ್ಸಾಹ ಮತ್ತು ಬೆಂಬಲ ಯೋಜನೆಗಳು(24೦1- 00-102-0-28) 


ಅನಮುಬಂಧ-1 


ಯೋಜನೆಗಳ ವಿವರ 


ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ (2401-00-103-0-15): 
ಅ) ಬೀಜಗಳ ಪೂರೈಕೆ: ಈ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ ಶೇ. 50 ಹಾಗೂ 
ಪರಿಶಿಷ್ಟ ಜಾತಿ/ ಪಂಗಡದ ರೈತರಿಗೆ ಶೇ.75 ರ ರಿಯಾಯಿತಿ ದರದಲ್ಲಿ ಭತ್ತ, ರಾಗಿ, ಜೋಳ, 
ಮುಸುಕಿನ ಜೋಳ, ಸಜ್ಜಿ ತೊಗರಿ, ಕಡಲೆ, ಹೆಸರು, ಉದ್ದು, ಅಲಸಂದೆ, ನೆಲಗಡ ಡಟಿ, 
ಸೂರ್ಯಕಾಂತಿ, ಸೋಯಾ ಅವರೆ, ಹತ್ತಿ ಇತ್ಯಾದಿ ಬೆಳೆಗಳ ಪ್ರಮಾಣಿತ/ ನಿಜ ಚೀಟಿ ಬಿತ್ತನೆ 
ಬೀಜಗಳನ್ನು ವಿತರಣೆ ಮಾಡಲಾಗುವುದು. 
ಆ) ಸಸ್ಯ ಸಂರಕ್ಷಣೆ: ಶೇ.50ರ ರಿಯಾಯಿತಿ ದರದಲ್ಲಿ ಎತತ ಜೈವಿಕ ಪೀಡೆನಾಶಕ 
ಹಾಗೂ ಜೈವಿಕ ನಿಯಂತ್ರಣಕಾರಕಗಳ ವಿತರಣಿಯ ಜೊತೆಗೆ ಬೀಜೋಪಚಾರ ಆಂದೋಲನ 
ಹಾಗೂ ಸುರಕ್ಲಿತ ಕೀಟನಾಶಕಗಳ ಬಳಕೆ ಬಗ್ಗೆ ತರಬೇತಿ ನೀಡಲಾಗುವುದು. 
ಇ) ಮಣ್ಣಿನ ಸತ್ವ ಹೆಚ್ಚಿಸುವಿಕೆ: ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾ ದಕತೆಯನ್ನು 
ಹೆಚ್ಚಿಸಲು ರಿಯಾಯಿತಿ ದರದಲ್ಲಿ ಹಸಿರೆಲೆ ಗೊಬ್ಬರ ಬೀಜ, ಜಿಪ್ಪಂ, ಕೃಷಿ ಸುಳಣ್ಣಿ, 
ಲಘುಪೋಷಕಾಂಶಗಳು, ಜೈವಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಇತ್ಯಾದಿಗಳ ವಿತರಣೆ 
ಹಾಗೂ ಎರೆಹುಳು ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ಉತ್ಪಾದನೆಗೆ ಪೋತ್ಸಾಹಥನ 
(ಬಯೋಡೈಜಿಸ್ಪರ್‌ ಘಟಕ ಸ್ಥಾಪನೆ, ಎರೆಹುಳು ಗೂಬ್ಬರ ಉತ್ಪಾದನಾ ಘಟಕಗಳಿಗೆ 
ಪೋತ್ಸಾಹಧನ) ನೀಡಲಾಗುವುದು. | 
ಈ) ಕೃಷಿ ಸಂಸ್ಕರಣೆ: ಕೃಷಿ ಸಂಸ್ಕರಣಾ ಘಟಕಗಳು, ಸಣ್ಣ ಯಂತ್ರ ಚಾಲಿತ ಎಣ್ಣೆಗಾಣಗ್ಗಳು 
ಮತ್ತು ಟಾರ್ಪಾಲಿನ್‌ ಗಳನ್ನು ಸಹಾಯಧನದಡಿ ವಿತರಣೆ ಮಾಡಲಾಗುವುದು. 
ಉ) ಕೃಷಿ ಯಂತ್ರಧಾರೆ: ರಾಜ್ಯದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಕಾಲದಲ್ಲಿ ಕೃಷಿ 
ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವಾಗುವಂತೆ, ಕಡಿಮೆ ಬಾಡಿಗೆ ದರದಲ್ಲಿ ಭೂಮಿ 
ಸಿದ್ಧತೆಯಿಂದ ಕೊಯ್ದು ಮತ್ತು ಸಂಸ್ಕರಣೆಗೆ ಉಪಯುಕ್ತವಾಗುವ ವಿವಿಧ ಕೃಷಿ 
ಯಂತ್ರೋಪಕರಣಗಳನ್ನು ರೈತರಿಗೆ ಬಾಡಿಗೆ ಆಧಾರದ ಮೇಲೆ ಉಪಯೋಗಿಸಲು ಅವಕಾಶ 
ಕಲ್ಲಿಸಲು ಹೋಬಳಿ ಕೇಂದ್ರಗಳಲ್ಲಿ ಆಯ್ದ ಸಂಸ್ಥೆಗಳ ಸಹಯೋಗದೊಂದಿಗೆ ಕಷಿ 
ಯಂತ್ರಧಾರೆ (ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇಮಾ) ಕೇಂದ್ರಗಳನ್ನು 
ತೆರೆಯಲಾಗುವುದು, | 


. ರೈತ ಸಿರ: ಈ ಕಾರ್ಯಕ್ರಮದಡಿ ರಾಜ್ಯದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು 


ಪ್ರೋತ್ಸಾಹಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಸಿರಿಧಾನ್ಯಗಳಾದ ನವಣೆ, ಹಾರಕ, 
ಕೊರಲೆ, ಸಾಮೆ, ಊದಲು ಬೆಳೆಗಳನ್ನು ಬೆಳೆದ ಎಲ್ಲಾ ವರ್ಗದ ರೈತರಿಗೆ ಪ್ರತಿ ಹೆಕ್ಟೇರಿಗೆ 
ರೂ.10000/-ದಂತೆ ಗರಿಷ್ಠ ಎರಡು ಹೆಕ್ಟೇರುಗಳಿಗೆ ಪ್ರೋತ್ಸಾಹಧನವನ್ನು ನೇರ ನಗದು 
ವರ್ಗಾವಣೆ ಮೂಲಕ ನೀಡಲಾಗುವುದು. | 


ಅ) ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ ಪ್ರಶಸ್ತಿ: ರೈತರಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡುವ 
ಮನೋಭಾವ ಉಂಟು ಮಾಡಲು ತಾಲ್ಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟಿದಲ್ಲಿ |ಬೆಳೆ 
ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಲಾಗುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಅಮೂಲ್ಯ 


ಅನ್ನೇಷಣೆ ಹಾಗೂ ಸೃಜನಾತ್ಮಕ ಕಾರ್ಯಗಳನ್ನು ಕೈಗೊಂಡ ರೈತರನ್ನು ಗುರುಪಿಸಿ- 
ಅವರುಗಳಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ರಾಜ್ಯ ಮಟ್ಟದ ವಿಜೇತರನ್ನು ಸನ್ಮಾನಿಸುವ ಸಂಬಂಧ 
ತಗಲುವ ಎಲ್ಲಾ ವೆಚ್ಚಗಳನ್ನು ಭರಿಸಲಾಗುತ್ತದೆ. 
ಆ) ಬೆಳೆ ಸಾಲಕೆ ಸಹಾಯಧನ: ರಾಜ್ಯದ ರೈತರಿಗೆ ನೀಡಿದ ಬೆಳೆ ಸಾಲ/ ಅಲ್ಲಾವಧಿ ಸಾಲಕ್ಕೆ 
ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿ ಮಾಡಿದ ರೈತರಿಗೆ ಶೇ1ರ ಬಡ್ಡಿ ರಿಯಾಯಿತಿ 
ನೀಡಲು (ಸರ್ಕಾರಿ ಸ್ವಾಮ್ಯದ ವಾಣಿಜ್ಯ ಬ್ಯಾಂಕುಗಳು ಹಾಗೂ ಗ್ರಾಮೀಣಾಭಿವೃದ್ದಿ 
ಬ್ಯಾಂಕುಗಳ ಮೂಲಕ ಗರಿಷ್ಠ 1.00 ಲಕ್ಷ ಮಿತಿಯೊಳಗೆ) ಬಳಸಿಕೊಳ್ಳಲಾಗುವುದು. 
- ಕಷಿ ವಿಸ್ತರಣೆ ಮತ್ತು ತರಬೇತಿ (2401-00-109-0-21): 
ಅ) ಕೃಷಿ ಅಭಿಯಾನ, ಮೇಳಗಳು ಮತ್ತು ವಸ್ತು ಪ್ರದರ್ಶನ: ಕೃಷಿ ಅಭಿಯಾನದಡಿ 
ಹೋಬಳಿ ಮಟ್ಟದಲ್ಲಿ ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಲ್ಲಿ ಅನುಷ್ಠಾನಗೊಳಿಸುತ್ತಿರುವ 
ಯೋಜನೆಗಳ ಮಾಹಿತಿಯನ್ನು ಏಕ ಗವಾಕ್ಷಿ ವಿಸ್ತರಣಾ ಪದ್ದತಿಯಲ್ಲಿ ಪ್ರಚಾರ, ಕುಷಿ ಜಾತೆ 
ವಸ್ತು ಪ್ರದರ್ಶನಗಳ ಆಯೋಜನೆ ಮಾಡಲಾಗುವುದು. 
ಆ) ತರಬೇತಿ ಕಾರ್ಯಕ್ರಮಗಳು: ಈ ಯೋಜನೆಯಡಿ ಕೃಷಿ ವಿಸರಣಾ ಅಧಿಕಾರಿಗಳ 
ನಿರ್ವಹಣಾ ಸಾಮರ್ಥ್ಯ ಮತ್ತು ರೈತರ/ ರೈತ ಮಹಿಳೆಯರ ವೃತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಲು 
ಕೃಷಿ ತಾಂತಿಕತೆಗಳಿಗೆ ಸಂಬಂಧಿಸಿದಂತೆ ಶೇಷ ತರಬೇತಿಗಳನ್ನು ಹಾಗೂ ಅಧ್ಯಯನ 
ಪ್ರವಾಸಗಳನ್ನು ಆಯೋಜಿಸಲಾಗುವುದು. 
- ಹೊಸ ಬೆಳೆ ವಿಮಾ ಯೋಜನೆ (2401-00-110-0-07): ಈ ಯೋಜನೆಯಡಿ.-ಪ್ರಕೃತಿ 
ವಿಕೋಪಗಳು, ಕೀಟಿಗಳು ಮತ್ತು ರೋಗಗಳಿಂ೦ದಾಗಿ ಯಾವುದೇ ಅಧಿಸೂಚಿತ ಬೆಳೆ ವಿಫಲವಾದ 
ಪಕ್ತದಲ್ಲಿ ರೈತರಿಗೆ ವಿಮಾ ರಕ್ಷಣೆ ಮತ್ತು ಹಣಕಾಸು ಬೆಂಬಲ ನೀಡಲಾಗುವುದು. ರೈತರಿಗೆ ' 
ನೀಡುವ ವಿಮಾ ಕಂತಿನ ರಿಯಾಯಿತಿಯಲ್ಲಿ. ರಾಜ್ಯ ಸರ್ಕಾರದ ಪಾಲನ್ನು ಬೀಡಿ ಬೆಳೆ ವಿಮಾ 
ನಷ್ಟ ಪರಿಹಾರವನ್ನು ಇತ್ಯರ್ಥಪಡಿಸಲು ಅನುವು ಮಾಡಲಾಗುವುದು ಹಾಗೂ ಬೆಳೆ ಸಮೀಕ್ಷೆ 
ಕಾರ್ಯಕ್ಕೆ ಮತ್ತು" ಚೆಳೆ ವಿಮೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಮೆಜಚ್ಚ್‌ 
ಭರಿಸಲಾಗುವುದು. oo 
. ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆ (2401-00-800-1-05): ಭಾರತ 
ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ ವಿಧಿ ಯೋಜನೆಯಡಿ ಸಾಗುವಳಿ ಭೂಮಿ. 
ಹೊಂದಿರುವ ಎಲ್ಲಾ ಅರ್ಹ ರೈತರಿಗೆ ವಾರ್ಷಿಕ ರೂ.6000/-ಗಳ ನಗದನ್ನು ರೂ.2000/-ಗಳಂತೆ 


' ಮೂರು ಕಂತುಗಳಲ್ಲಿ ನೇರ ನಗದು ವರ್ಗಾವಣೆ ಮೂಲಕ ನಾಲ್ಕು ತಿಂಗಳಿಗೊಮ್ಮೆ . 


ನೀಡಲಾಗುವುದು. ಕೇಂದ್ರ ಸರ್ಕಾರದ ಖಿ.ಎ೦.ಕಿಸಾನ್‌ ಯೋಜನೆಯ ಎಲ್ಲಾ ಅರ್ಕ ರೈತರಿಗೆ 
ದಿನಾ೦ಕ: 14-08-2019 ರಿಂದ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರೂ.4000/-ಗೆಳನ್ನು ಎರಡು 
ಕಂತುಗಳಲ್ಲಿ ಆರ್ಥಿಕ ನೆರವನ್ನುಸದರಿ ಯೋಜನೆಯಡಿ ನೀಡಲಾಗುತ್ತದೆ. 

- ರಾಷ್ಟ್ರೀಯ ಆಹಾರ ಸುರಕ್ಷತಾ ಅಭುಯಾನ(2401-00-102-0-08): ರ ಯೋಜನೆಯಡಿ 
. ಬತ್ತ, ದ್ವಿದಳಧಾಸ್ಯ, ಸೂಟ್ರಿ ಸಿರಿಧಾನ್ಯ, ಎಣ್ಣೆಕಾಳು, ಕಬ್ಬು ಮತ್ತು ಹತ್ತಿ ಬೆಳೆಗಳ 
ಉತ್ಪಾದನೆಯನ್ನು ಹೆಚ್ಚಿಸಲು ಆಧುನಿಕ ತಾಂತ್ರಿಕತೆಗಳ ಗುಚ್ನ್‌ ಪ್ರಾತ್ಯಕ್ಷಿಕೆಗಳನ್ನು 
ಆಯೋಜಿಸುವುದರ ಜೊತೆಗೆ ಬತ್ತ, ದ್ವಿದಳಧಾನ್ಯ, ನೂಟ್ರಿ ಸಿರಿಧಾನ್ಯ, ಎಣ್ಣೆಕಾಳು ಉತ್ಪಾದನೆಗೆ 
ಬಿತ್ತನೆ ಬೀಜ, ಲಘುಪೋಷಕಾಂಶಗಳ್ಲು, ಜೈವಿಕ ಗೊಬ್ಬರಗಳು, ಸಸ್ಯ ಸಂರಕ್ಷಣಾ 
ರಾಸಾಯನಿಕಗಳು, ಜಿಪ್ಸಂ/ ಕೃಷಿ ಸುಣ್ಣ, ಕೃಷಿ ಉಪಕರಣಗಳು, ತುಂತುರು ನೀರಾವರಿ 
ಘಟಕಗಳ ಅಳವಡಿಕೆಗೆ ಶೇ.50ರ ಸಹಾಯಧನವನ್ನು ನೀಡಲಾಗುತ್ತದೆ. ಇದಲ್ಲದೆ, ದೃಢೀಕೃತ 


ಬಿತ್ತನೆ ಬೀಜದ ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು ದ್ವಿದಳಧಾನ್ಯ ಬೆಳೆಗಳಲ್ಲಿ ಪ್ರತಿ 
ಕ್ಷಿಂಟಾಲಿಗೆ ರೂ.500/- ಮತ್ತು ಸಿರಿಧಾನ್ಯಗಳಿಗೆ ರೂ.3000/- ಪ್ರೋತ್ಸಾಹಧನ ನೀಡಲಾಗುತ್ತದೆ 
7. ಮುಖ್ಯಮಂತ್ರಿಯವರ ಸೂಕ್ಷ ನೀರಾವರಿ ಯೋಜನೆ(2401-00-108-1-15): ಪ್ರಧಾನ 
ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ -ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಡಿ ಭಾರತ ಸರ್ಕಾರದ 
" ಮಾರ್ಗಸೂಚಿ ಮತ್ತು ಅನುಮೋದನೆಯನ್ವಯ ಸಣ್ಣ 1ಅತಿಸಣ್ಣ ರೈತರಿಗೆ ಶೇ.55 ರಷ್ಟು ಮತ್ತು 
ಇತರೇ ವರ್ಗದ ರೈತರಿಗೆ ಶೇ45ರ ಸಹಾಯಧನವನ್ನು 5.00 ಹೆಕ್ಟೇರ್‌ ಪ್ರದೇಶದವರಗೆ 
ನೀಡಲಾಗುತ್ತದೆ. 
8. ಕೃಷಿ ವಿಸ್ತರಣೆ ಉಪ ಅಭಿಯಾನ (2401-00-109-0-34): ವಿಸ್ತರಣಾ ಸುಧಾರಣೆಗಳಿಗಾಗಿ 
ರಾಜ್ಯ ವಿಸರಣಾ ಕಾರ್ಯಕ್ರಮಗಳಿಗೆ ಬೆಂಬಲ ಯೋಜನೆಯ ವಿಷರಣಾ ಪದ್ದತಿಯನ್ನು ರೈತಲ್ಲೇ 
ಮುನ್ನಡೆಸುವ ಹಾಗೂ ರೈತರಿಗೆ ಉತ್ತರದಾಯಿತೃಖಾಗಬೇಕಾದ  ಯೋಜನೆಯಾಗುವ 
ಗುರಿಯನ್ನು ಹೊಂದಿದೆ. ಭಾಗವಹಿಸುವಿಕೆ ಆಧಾರದ ಮೇಲೆ ವಿಸ್ತರಣಾ ಸುಧಾರಣೆಗಳನ್ನು 
ಜಾರಿಗೆ ತರಲು ಮತ್ತು ರೈತರಿಗೆ ತಂತ್ರಜ್ಞಾನವನ್ನು ಹೊಸ ಸಾಂಸ್ಥಿಕ ವ್ಯವಸ್ಥೆ ಮೂಲಕ 
ಪ್ರಸರಿಸುವ ಉದ್ದೇಶದಿಂದ ಜಿಲ್ಲಾ ಮಟ್ಟದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ 
ಸಂಸ್ಥೆA7Mಸ)ಿಯನ್ನು ಅಸ್ಲಿತ್ತಕ್ಕೆ ತರಲಾಗಿದೆ. ಈ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರ 
ವಿಗದಿಪಡಿಸಿರುವ ಮಾರ್ಗಸೂಚಿಯಂತೆ ಅಧಿಕಾರ 1 ರೈತರ ತರಬೇತಿ, ಪರಿಚಯ ಪ್ರವಾಸ , 
ಪ್ರಾತ್ಯಕ್ಷಿಕೆ, ರೈತರ ಗುಂಪು ರಚನೆ, ಕೃಷಿ ಪಾಠಶಾಲೆ, ಕೃಷಿ ಮೇಳ, ಕ್ಲ(ತ್ರೋತ್ಸವ ಇತ್ಯಾದಿ 
ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತದೆ. 
೨. ಕೃಷಿ ಯಾಂತ್ರೀಕರಣ ಉಪ ಅಬಿಯಾನ (SMAM)(2401-00-113-0-02): ಈ 
ಯೋಜನೆಯಡಿ ಕೇ೦ದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ರೈತರಿಗೆ ಸಣ್ಣ ಟ್ರ್ಯಾಕ್ಟರ್‌, ಪವರ್‌ 
ಟಿಲ್ಲರ್‌, ಭೂಮಿ ಸಿದ್ಧತೆ ಉಪಕರಣಗಳು, ಬಿತನೆ/ ನಾಟಿ ಮಾಡುವ ಉಪಕರಣಗಳು, ಸಸ 
ಸಂರಕ್ಷಣಾ ಉಪಕರಣಗಳು, ಶುಗರ್‌ ಕೇನ್‌ ಹಾರ್ವೆಸ್ಟರ್‌, ಕಂಬೈನ್ಡ್‌ ಹಾರ್ವೆಸ್ಟರ್‌, ಕೋಯ್ತು 
ಮತ್ತು ಸಂಸ್ಕರಣೆಗೆ ಉಪಯುಕವಾಗಿರುವ ವಿವಿಧ ಕೃಷಿ ಯಂತ್ರೋಪಕರಣಗಳು 
ಖರೀದಿಸಲು ರೈತರಿಗೆ ಹಣಕಾಸಿನ ನೆರವು ಮತ್ತು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳಿಗೆ ಗ್ರಾಮ 
ಮಟ್ಟದ ಯಂತ್ರೋಪಕರಣಗಳ ಬ್ಯಾ೦ಕ್‌/ ಹೈಟೆಕ್‌ ಉಪಕರಣಗಳ ಹಬ್‌ ಗಾಗಿ ಹಣಕಾಸಿನ 
ನೆರವು ನೀಡಲಾಗುವುದು | 
10.ರಾಷ್ಟಿೀಯ ಕೃಷಿ ವಿಕಾಸ ಯೋಜನೆ (2401-00-800-1-57): ಈ ಯೋಜನೆಯಡಿ ಕೃಷಿ 
ಮತ್ತು ಸಂಬಂಧಿತ ವಲಯಗಳಲ್ಲಿ ಹೆಚ್ಚಿನ ಸಾರ್ವಜನಿಕ ಹೂಡಿಕೆಗಾಗಿ ರಾಜ್ಯಗಳನ್ನು 
ಪ್ರೋತ್ಸಾಹಿಸಲಾಗುತ್ತದೆ. ಜಿಲ್ಲಾ ಕೃಷಿ ಯೋಜನೆಗಳಲ್ಲಿ ಸ್ನಳೀಯ ಆದ್ಯತೆಗಳು/ 
ಅವಶ್ಯಕತೆಗಳು/ ಬೆಳೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲು,-ಹೊಸೆ ತಾಂತಿಕತೆಗಳನ್ನು 
ಅಳವಡಿಸಿ, ಮುಖ್ಯ ಬೆಳೆಗಳ ಉತ್ಪಾದಕತೆಯಲ್ಲಿ ಇರುವ ವ್ಯತ್ಯಯದ ಪ್ರಮಾಣವನ್ನು 
ಕಡಿತಗೊಳಿಸಲು, ಕೃಷಿ ಮತ್ತು ಸಂಬಂಧಿತ ವಲಯಗಳ ಎಲ್ಲಾ ಅವಶ್ಯಕತೆಗಳನ್ನು 
ತೆಗೆದುಕೊ೦ಡು ಉತ್ಪಾದನೆ! ಉತ್ಸಾದಕತೆಯ ವಿವಿಧ ಘಟಕಗಳಲ್ಲಿ ಬದಲಾವಣೆ ತರಲು 
ಮತ್ತು ರೈತರಿಗೆ ಹೆಚ್ಚಿನ ಲಾಭಾಂಶ ದೊರಕಿಸಿಕೊಡಲು ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತೆಟೆ. ಈ ಸಂಬಂಧ, ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆ/ 
ಸಂಸ್ಥೆಗಳಿಂದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತದೆ. 
11.ಮಣ್ಣಿನ ಫಲವತ್ತತೆಯ ಯೋಜನೆ (2402-00-101-0-03): ಮಣ್ಣು ಆರೋಗ್ಯ ಚೀಟಿ 
ಶಿಫಾರಸ್ಸಿನ ಅನ್ನಯ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಲು ರಿಯಂಯಿತಿ ದರದಲ್ಲಿ ರಸಗೊಬ್ಬರ, 


ರೂ 


ಬ 


12. 


13. 
14. 
15. 
16. 


ಫಲಾನುಭವಿಗಳಿಗೆ ಸೌಲಭ್ಯ (ಹಸುಗಳನ್ನು) ನೀಡಲಾಗಿರುತ್ತದೆ. 
17. 
18. 


ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಲಘುಪೋಷಕಾಂಶ ಮಣ್ಣು ಸುಧಾರಕಗಳನ್ನು ಪ್ರತಿ 
ಹೆಕ್ಟೇರಿಗೆ ಗರಿಷ್ಟ ರೂ.2500/- ಸಹಾಯಧನ ನೀಡಲಾಗುತ್ತದೆ: ಈ ಕಾರ್ಯಕ್ರಮವನ್ನು ಕೇಂದ್ರ 
ಸರ್ಕಾರದ ಮಾರ್ಗಸೂಚಿಯಂತೆ ಮೊದಲು ಮಾದರಿ ಗ್ರಾಮಗಳಲ್ಲಿ ಮಾತ್ರ 
ಅನುಷ್ಠಾನಗೊಳಿಸಲಾಗುತ್ತಿದೆ. ಇದಲ್ಲದೆ, ಗ್ರಾಮ ಮಟ್ಟಿದ ಮಣ್ಣು ಪರೀಕ್ಷಾ ಘಟಕಗಳನ್ನು 
ಸ್ಥಾಪಿಸಲು ಶೇ.75ರ ಸಹಾಯಧನ ನೀಡಲಾಗುತ್ತದೆ. 
ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕ 
ಯೋಜನೆ (2408-01-103-0-01): ಅಸಂಘಟಿತ ವಲಯದಲ್ಲಿರುವ ಸೂಕ್ತ! ಕಿರು ಆಹಾರ 
ಸಂಸ್ಕರಣ ಉದ್ದಿಮೆಗಳಿಗಳನ್ನು ಪ್ರೋತ್ಸಾಹಿಸಿ ಅವುಗಳ ಸೃರ್ಧಾತ್ಮಕತೆಯನ್ನು ಹೆಚ್ಚಿಸುವುದು 
ಮತ್ತು ಅವುಗಳನ್ನು ಸಂಭಟಿತ ವಲಯಕೆ ತರುವುದು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು, 
ಸ್ವಸಹಾಯ - ಸಂಘಗಳು ದಾಗೂ ಉತ್ಪಾದಕ ಸಹಕಾರಿ ಸಂಘಗಳಿಗೆ ಅವುಗಳ 
ಸರಪಳಿಕೊಂಡಿಯೊಂದಿಗೆ ಉತ್ತೇಜನ ನೀಡಲು ಕೇ೦ದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ 
ಅನುದಾನವನ್ನು ನೀಡಲಾಗುವುದು. 
ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ- ಜಲಾನಯನ ಅಬಿವೃದ್ಧಿ ಘಟಕ 

ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ-ಇತರೆ ಉಪಚಾರಗಳು 

ಜಲಾನಯನ ಅಭಿವೃದ್ಧಿ ಮೂಲಕ ಬರಗಾಲ ತಡೆಯುವಿಕೆ 

ರಾಷ್ಟೀಯ 'ಸುಸ್ಲಿರ ಕೃಷಿ ಅಭಿಯಾನ-ಮಳೆಯಾಶ್ರಿತ ಪ್ರದೇಶಾಭಿವೃದ್ದಿ ಹಾವೇರಿ 
ಜಿಲ್ಲೆಯಲ್ಲಿ 467 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಸಲ್ಲಿಕೆಯಾದ "ಎಲ್ಲಾ --.467 
ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ-ತಡೆಅಣೆ 

10,000 ರೈತ ಉತ್ಪಾದಕ ಸಂಸ್ಥೆಗಳ ರಚನೆ ಹಾಗೂ ಉತ್ತೇಜನ. 


LC೧-741 ಅನು ಬ೦ಧ-2 


2020-21ರಲ್ಲಿ ಕೃಷಿ ಇಲಾಖೆಯ ಯೋಜನೆಗಳಿಗೆ ರೈತರು ಸಲ್ಲಿಸಿರುವ ಅರ್ಜಿಗಳ ಮಾಹಿತಿ 


ಗೆದಗ ಹಾವೇರಿ ' ಧಾರವಾಡ 
' ವಿಲೇವಾರಿ ಬಾಕಿ ವಿಲೇಬಾರಿ ಬಾಕಿ 
ಕುಸಂ| ' ಹ್ರೋಜನ  ಸ್ಮೀಕೃತಗೊಂಡ | ವಿಲೇವಾರಿ | ಪ್ರಾಹ ಇರುವ [ಸ್ನೀಕೃತಗೊಂ | ನಲ್‌ | ಸ್ನೀತೃತಗೊಂ| ಉಲ್‌ 
. . ಅರ್ಜಿಗಳ ಮಾಡಿರುವ ಅರ್ಜಿಗಳ ಡ ಅರ್ಜಿಗಳ ಮಾಡಿರುವ | ಇರುವ ಡೆ ಅರ್ಜಿಗೆ ಮಾಡಿರುವ | ಇರುವ 
ಸಂಖೆ ಅರ್ಜಿಗಳ ಸಂಖೆ ಸಂಜೆ ಅರ್ಜಿಗಳ | ಅರ್ಜಿಗಳ ಸಂಖೆ ಅರ್ಜಿಗಳ | ಅರ್ಜಿಗಳ 
* ಸಂಖ್ಯೆ 5 ಗ ಸಂಖ್ಯೆ ಸಂಖ್ಯೆ Ne ಸ೦ಖ್ಯೆ ಸಂಖ್ಯೆ 
1 | ಕೃಷಿಯಾಂತ್ರೀಕರಣ 1577 1426 151 10302 8682 1620 2345 2013 332 
2 ಕೃಷಿ ಸಂಸ್ಕರಣೆ 16575 16352 223 47975 47349 651 212 163 49 
3 ಕೃಷಿ ಯಂತ್ರಧಾರೆ 0 0 0 3622 3622 0 8 8 0, 
B F 
4 ಸಾವಯವ ಸುವಿ (ರೈತ 0 0 0 238 187 51 396 396 : 0 
[atl 
ಮಣ್ಣಿನ 1020 
5 ಹೆಚಿಸುವಿಕೆ 7 4 3 1151 131 8 8 0 
ಮುಖ್ಯಮಂತ್ರಿಗಳ 3 19188 18735 453 82 ' - 
6 ಸೂಕ್ಷ. ನೀರಾವರಿ 5853 5099 54 5 9285 4} 761 


